ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 2ನೇ ಫೆಬ್ರವರಿ, 2021 


ತೋಟಗಾರಿಕಾ ಬೆಳೆಗಳು 
ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) - 
208(233) ಮಾನ್ಯ ತೋಟಗಾರಿಕೆ ಮತ್ತು ಸಕ್ಕರೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ತೋಟಗಾರಿಕಾ ಬೆಳೆ ಕೃಷಿಯಲ್ಲಿರುವ ಒಟ್ಟು ವಿಸೀರ್ಣ ಎಷ್ಟು; (ಜಿಲ್ಲಾವಾರು ಮತ್ತು 
ಬೆಳೆವಾರು ವಿವರಗಳನ್ನು ನೀಡುವುದು) 


(ಆ) ರಾಜ್ಯದಲ್ಲಿ ಕೋವಿಡ್‌-19 ಸಾಂಕ್ರಾಮಿಕ ರೋಗ ಹರಡುವಿಕೆ ಸಮಯದಲ್ಲಿ ಕೊಯ್ದು ಮೊದಲಿಗೆ ಮತ್ತು 
ಕೊಯ್ದು ಸಂದರ್ಭದಲ್ಲಿ ನಾಶವಾದ ತೋಟಗಾರಿಕಾ ಬೆಳೆಯ ವಿಸ್ತೀರ್ಣವೆಷ್ಟು; 


(ಇ) ಕೋವಿಡ್‌-19 ಪರಿಹಾರ ಪ್ಯಾಕೇಜ್‌ ಅಡಿಯಲ್ಲಿ ತೋಟಗಾರಿಕಾ ಬೆಳೆಗಾರರಿಗೆ ವಿವಿಧ ಬೆಳೆಗಳ ಬಾಬ್ದು 
ಒದಗಿಸಲಾದ ಪರಿಹಾರ ಎಷ್ಟು; (ಮಾಹಿತಿ ನೀಡುವುದು) 


(ಈ) ಟಿಮ್ಯ್ಮಾಟೊ, ಈರುಳ್ಳಿ ಮತ್ತು ಆಲೂಗಡ್ಡೆ ತರಕಾರಿಗಳು ಪದೇ ಪದೇ ಬೆಲೆಯು ಏರುಪೇರಾಗಿ ನಷ್ಟಕ್ಕೆ 
ತುತ್ತಾಗುತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಅದಕ್ಕೆ ಕಾರಣಗಳೇಮ; 


(Va 


(ಉ) ರೈತರಿಗೆ ಸಂಬಾವನೆ ಹಾಗೂ ಗ್ರಾಹಕರಿಗೆ ಕೈಗೆಟಿಕುವ ಬೆಲೆಯನ್ನು ಖಾತರಿಪಡಿಸುವ ಉದ್ದೇಶಗಳನ್ನು 
ಈಡೇರಿಸುವಲ್ಲಿ ಸರ್ಕಾರ ವಿಫಲವಾಗಿರುವುದು ನಿಜವೇ? 


